ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ 


ಸದಸ್ಯರ ಹೆಸರು 


ಶ್ರೀ ಎನ್‌ ರವಿಕುಮಾರ್‌ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
15-12-2021 


ಕಂದಾಯ ಸಚಿವರು 


ಉತ್ತರಿಸಬೇಕಾದ ದಿನಾ೦ಕ 
ಉತರಿಸುವ ಸಚಿವರು 


ಬೆಂಗಳೂರು ನಗರ ಜಿಲ್ಲೆಯ ದಕ್ಷಿಣ ತಾಲ್ಲೂಕಿನ 
ಬೇಗೂರು ಹೋಬಳಿಯಲ್ಲಿ ಕಳೆದ 5 ವರ್ಷ ಗಳಲ್ಲಿ 
ಒಟ್ಟು 201,528 ಜಾತಿ ಪ್ರಮಾಣ ಪತ್ರಗಳನ್ನು 
ಮತ್ತು 4 ಭಾಷಾ ಅಲ್ಪಸಂಖ್ಯಾತರ ಪ್ರಮಾಣ 
ಪತ್ರಗಳನ್ನು ನೀಡಲಾಗಿರುತ್ತದೆ. ವಿವರವನ್ನು 
ಅನುಬಂಧ-1 ರಲ್ಲಿ ನೀಡಿದೆ. 


"| ಬೆಂಗಳೂರು ನಗರ ಜಿಲ್ಲೆಯ ದಕ್ಷಿಣ 
"ತಾಲ್ಲೂಕಿನ ಬೇಗೂರು ಹೋಬಳಿಯಲ್ಲಿ 
ಕಳೆದ 5 ವರ್ಷಗಳಲ್ಲಿ ಜಾತಿ ಪ್ರಮಾಣ 
ಪತ್ರ, ಭಾಷಾ ಅಲ್ಪ ಸಂಖ್ಯಾತ ಪ್ರಮಾಣ 
"ಪತ್ರಗಳ ಸಂಖ್ಯೆ ಎಷ್ಟು; (ಹೆಸರಿನೊಂದಿಗೆ 
ವರ್ಷವಾರು, ಭಾಷಾವಾರು, ಜಾತಿವಾರು 
ವಿವರ ನೀಡುವುದು) 

ಬೆಂಗಳೂರಿನ ನಗರ ಜಿಲ್ಲೆಯ ದಕ್ಷಿಣ 
ತಾಲ್ಲೂಕಿನ ಕಛೇರಿ ವ್ಯಾಪ್ತಿಯಲ್ಲಿ ಕಳೆದ 
|5- ವರ್ಷಗಳಲ್ಲಿ ವಿತರಿಸಲಾದ ಭಾಷಾ 
ಅಲ್ಪ ಸಂಖ್ಯಾತ ಪ್ರಮಾಣ ಪತ್ರಗಳ 
| ಸಂಖ್ಯೆ ಎಷ್ಟು; ತಮಿಳು, ತುಳು ಹಾಗೂ 
ಕೊಡವ ಭಾಷಾ ಪ್ರಮಾಣ ಪತ್ರಗಳ 
| ಸ೦ಖ್ಯೆ ಎಷ್ಟು; ಈ ಪ್ರಮಾಣ ಪತ್ರಗಳನ್ನು 
ಯಾವ ಕಾರಣಗಳಿಗಾಗಿ ನೀಡಲಾಗಿದೆ? 
(ಹೆಸರು ಮತ್ತು ಕಾರಣಗಳೊಂದಿಗೆ 


ಬೆಂಗಳೂರು ನಗರ ಜಿಲ್ಲೆಯ ದಕ್ಷಿಣ ತಾಲ್ಲೂಕು 
ಕಛೇರಿ ವ್ಯಾಪ್ತಿಯಲ್ಲಿ ಕಳೆದ 5 ವರ್ಷಗಳಲ್ಲಿ 
ಉನ್ನತ ವ್ಯಾಸಂಗಕ್ಕಾಗಿ 4 ಭಾಷಾ 
ಅಲ್ಪಸಂಖ್ಯಾತರ ಪ್ರಮಾಣ ಪತ್ರಗಳನ್ನು 
ವಿತರಿಸಲಾಗಿರುತ್ತದೆ. ವಿವರವನ್ನು ಅನುಬಂಧ-2 
ರಲ್ಲಿ ಇರಿಸಿದೆ. 


| | ಮಾಹಿತಿನೀಡುವುದು) 
ಕಡತ ಸಂಖ್ಯೆ: ಕಂಇ 64 ಎಜೆಎಸ್‌ 2021 Gc 2 ಎ 
(ಆರ್‌.ಅಶೋಕ) 


ಕಂದಾಯ ಸಚಿವರು 


ಅನುಬಂಧ-2 


ಮಾನ್ಯ ವಿಧಾನಪರಿಷತ್‌ ಸದಸ್ಯರಾದ ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) ರವರ ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ: 270 ಗ ಉತರ 
ಾಾ - | 


| ಬೆಂಗಳೂರು ದಕ್ಷಿಣ ತಾಲ್ಲೂಕು, ಬೇಗೂರು ಹೋಬಳಿಯಲ್ಲಿ ಕಳೆದ 5 ವರ್ಷಗಳಲ್ಲಿ ಭಾಷಾ ಅಲ್ಪ ಸಂಖ್ಯಾತ ಪ್ರಮಾಣ ಪತ್ರಗಳ ವರ್ಷವಾರು ವಿವ 


ನ 
SS 


—————— ವರ್ಷ ಮತ್ತು ವಿವರ 


2016-17 | 2078 


PO NL 

2018-17 ಮತ್ತು 2017-18ನೇ ಸಾಲಿನಲ್ಲಿ 2020-21ನೇ ಸಾಲಿನಲ್ಲಿ ಯಾವುದೇ ' 
ಯಾವುದೇ ಭಾಷಾ ಅಲ್ಪ ಸಂಖ್ಯಾತ ಭಾಷಾಲಲ್ಪ ಸಂಖ್ಯಾತ ಪ್ರಮಾಣ ಪತ್ರಗಳನ್ನು 
ಪ್ರಮಾಣ ಪತ್ರಗಳನ್ನು ನೀಡಿರುವುದು ನೀಡಿರುವುದು ಕಂಡುಬಂದಿರುವುದಿಲ್ಲ. 


22020 OO 


